ಕರ್ನಾಟಕ ವಿಧಾನ ಪರಿಷತ್ತು 


ಚು ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


. ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


369 

ಶ್ರೀ ಬಿ.ಜಿ.ಪಾಟೀಲ್‌ 

(ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) 
10.12.2020 

ಮಾನ್ಯ ಜಲಸಂಪನ್ಮೂಲ ಸಚಿವರು 


[3 ಪಶ್ನೆ 7 ಉತ್ತರೆ 
ಮಹಾರಾಷ್ಟ್ರದ ಡ್ಯಾಂಗಳಿಂದ ಭೀಮಾ | ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 
ನದಿಗೆ ಭಾರೀ ಪ್ರಮಾಣದಲ್ಲಿ ನೀರು 
ಅ) | ಹರಿಸಿರುವುದರಿಂದ ಕರ್ನಾಟಕ ನದಿ ತೀರದ 
ಗ್ರಾಮಗಳು ತತ್ತರಿಸಿ ಹೋಗಿರುವುದು | 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
TN A ನದಿಗೆ ಸಂಬಂಧಿಸಿದೆಂತೆ ಮಹಾರಾಷ್ಟ್ರ ರಾಜ್ಯದೆ ಷಾತ 
ಮಹಾರಾಷ್ಟದ ಡ್ಯಾಂಗಳಿಂದ ನೀರು ಬಿಡುವ ಸಮನ್ನಯತೆಯನ್ನು ಸಾಧಿಸಲು ಅಂತರಾಜ್ಯ ನಮನ್ತಯ ಸಮಿತಿ 
ಆ) ಮೊದಲು ಕರ್ನಾಟಕಕ್ಕೆ ಮಾಹಿತಿ | ರಚಿಸಲಾಗಿದೆ, ಅದರಂತೆ A ತಿಂಗಳಿನಲ್ಲಿ 
ನೀಡಲಾಗಿದೆಯೇ; ನೀಡಿದ್ದಲ್ಲಿ, ಅದರ | ಪೂರ್ವಭಾವಿಯಾಗಿ ಪ್ರಧಾನ ಕಾರ್ಯದರ್ಶಿಗಳು, ಸಿಂಚನ 
(ಸಂಪೂರ್ಣ ವಿವರ ನೀಡುವುದು); ವಲಯ, ಮಂತ್ರಾಲಯ, ಮುಂಬೈ ಇವರು ಸಭೆ 
ಜರುಗಿಸಿರುತ್ತಾರೆ. i 
ಅಧೀಕ್ಷಕ ಅಭಿಯಂತರರು, ಸಾಂಗಲಿ ನೀರಾವರಿ ವೃತ್ತ, ಸಾಂಗಲಿ 
ಹಾಗೂ ಆಲಮಟ್ಟಿ ಜಲಾಶಯದಿಂದಲೂ ಸಹ ಪ್ರತಿದಿನ ನೀರು 
ಬಿಡುವ ಕುರಿತು ಮಾಹಿತಿ ವಿನಿಮಯ. ಮಾಡಿಕೊಳ್ಳಲಾಗಿರುತ್ತದೆ. 
ಅಧೀಕ್ಷಕ ಅಭಿಯಂತರರು, ಸಾಂಗಲಿ, ನೀರಾವರಿ ವೃತ್ತ, ಸಾಂಗಲಿ 
ರವರು ತುರ್ತು ಸಂದರ್ಭಗಳಲ್ಲಿ ಮುಂಬರುವ ಒಳಹರಿವನ್ನು 
ಪರಿಗಣಿಸಿ ನೀರಿನ ಹರಿವಿನ ಮಾಹಿತಿ ಒದಗಿಸುತ್ತಿದ್ದು, ಇದರಿಂದ 
ಏಕಾಏಕಿ: ಮಹಾರಾಷದ ಡ್ಯಾಂಗಳಿಂದು ಆಲಮಟ್ಟಿ ಜಲಾಶಯದ ನೀರಿನ ಮಟ್ಟವನ್ನು ಸುರಕ್ಷಿತ ಮಟ್ಟಕ್ಕೆ 
ನೀರು ಬಿಡುವ ಮೊದಲು ಅಗತ್ಯ ಮಾಹಿತಿ ಕಾಪಾಡಿಸೊಳ್ಳಲಾಗುತ್ತಿದ. j 
ಇ) | ನೀಡುವ ಹಿನ್ನೆಲೆಯಲ್ಲಿ ಎರಡೂ ರಾಜ್ಯಗಳ 
ನಡುವೆ ಸಮವನ್ಸಯ ಸಮಿತಿ ರಚನೆ [ಕೇಂದ್ರ ಜಲ ಆಯೋಗ ಹಾಗೂ ಮಹಾರಾಷ್ಟದ ಮಾಹಿತಿಯನ್ನು 
ಮಾಡುವ ಅಗತ್ಯತೆ ಕುರಿತು ಸರ್ಕಾರ ಆಧರಿಸಿ ಆಲಮಟ್ಟಿ ಜಲಾಶಯದ ಮೇಲ್ಯಾಗ ಮತ್ತು ಕೆಳಭಾಗದ 
ಮಹಾರಾಷದೊಂದಿಗೆ ಚರ್ಚೆ ನಡೆಸಲು ಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರವಾಹವನ್ನು 
: ಉದ್ದೇಶಿಸಿದೆಯೇ? ಉದ್ದೇಶಿಸಿದ್ದಲ್ಲಿ, (ವಿವರ ನಿಯಂತ್ರಿಸಲಾಗಿರುತ್ತದೆ. ; 
ನಿಡುವುದು) 4 
2020ನೇ ಸಾಲಿನಲ್ಲಿ ಕರ್ನಾಟಕದ ಹವಾಮಾನ ನಿಯಂತ್ರಣ 
ಹಾಗೂ ಕಂದಾಯ "ಇಲಾಖೆಯವರು ಸಹ ವಿಡಿಯೋ ಕಾವ್ನರನ್ಸ್‌ 
ಜರುಗಿಸಿ ಪ್ರವಾಹವನ್ನು ಸುಸ್ಥಿತಿಯಲ್ಲಿಡಲು ನಿರ್ದೇಶನಗಳನ್ನು 
ನೀಡಿದ್ದು, ಪ್ರಸಕ್ತ ಸಾಲಿನಲ್ಲಿ ಪ್ರವಾಹದಿಂದ ಯಾವುದೇ ಹೆಚ್ಚಿನ 
| | ಬಾಧಿತವಾಗದಂತೆ ನಿಯಂತ್ರಿಸಲಾಗಿದೆ. 


ಅಲ್ಲದೆ, ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ಪ್ರವಾಹ ನೀರು 
ಹರಿಸುವ ಮುಂಚಿತವಾಗಿ, ಭೀಮಾ ಬ್ಯಾರೇಜಿನ ಮೇಲ್ಭಾಗದಲ್ಲಿ 
ಬರುವ: 

1) ಟಾಕಳಿ ಸಿ.ಡಬ್ಬ್ಯೂಸಿ ಮಾಪನಾ ಕೇಂದ್ರ 

2) ಬೀಮಾ ಇರಿಗೇಷನ್‌ ಡಿವಿಜನ್‌, ಪಂಢರಾಪೂರ 

3) ಅಧೀಕ್ಷಕ ಅಭಿಯಂತರರು, ಅಂಆಂ, ಸೋಲಾಪುರ 

4) ಹಳ್ಳಿ ಬ್ಯಾರೇಜ್‌ -' | 


ಹಾಗೂ ಉಜ್ಜನಿ ಜಲಾಶಯದ ತಾಂತ್ರಿಕ ಸಿಬ್ಬಂದಿಯೊಂದಿಗೆ 
ನಿರಂತರ ಸಂಪಕ್ಕದಲ್ಲಿದ್ದು, - ಮಾಹಿತಿ |" 


. -ಸರಿಖ್ಯೆಜಸಂಇ 162 ಎಂಎಲ್‌ಎ 2020 


ಪಡೆದುಕೊಳ್ಳಲಾಗಿರುತ್ತದೆ. 
Ks py 
y RS 


(ರಮೇಶ್‌ ಲ. ಜಾರಕಿಹೊಳಿ) 
ಜಲಸಂಪನ್ಮೂಲ ಸಚಿವರು. 


